ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 12-03-2021 ಪ್ರಶ್ನೆ ಸ೦ಖ್ಯೆ: 153(1132) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶೀಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 12-03-2021 

ಉತ್ತರಿಸುವ ಸಚಿವರು: ಕೃಷಿ ಸಚಿವರು 

ವಿಷಯ: ಬ್ರಹ್ಮಾವರ ಕೃಷಿ ಸಂಶೋಧನಾ ಕೇಂದ್ರದ ಅಧೀನದ ಭೂಮಿಯನ್ನು ಒತ್ತುವರಿಯಿಂದ ರಕ್ಲಿಸುವ ಕುರಿತು 


(ಅ) ಉಡುಪಿ ಜಿಲ್ಲೆಯ ಬ್ರಹ್ಮಾವರ ವಲಯ ಕೃಷಿ ಸಂಶೋಧನಾ ಕೇಂದ್ರವು ಯಾವಾಗ 
ಅಸ್ಲಿತ್ವಕ್ಕೆ ಬಂದಿದೆ; ಅದರ ಅಧೀನದ ಭೂಮಿಯ ವಿಸೀರ್ಣ ಎಷ್ಟು; ಬೀಜೋತ್ಪಾದನಾ 
ಕೇಂದ್ರ ಮತ್ತು ಕೃಷಿ ಸಂಶೋಧನಾ ಕೇಂದ್ರದ ಉದ್ದೇಶಕ್ಕಾಗಿ ಬಳಸಲಾಗುತ್ತಿರುವ ಭೂಮಿಯ 
ವಿಸೀರ್ಣವೆಷ್ಟು; ಖಾಲಿಯಿರುವ ಭೂಮಿಯ ವಿಸ್ತೀರ್ಣವೆಷ್ಟು; ಇತ್ತೀಚಿನ ವರ್ಷಗಳಲ್ಲಿ 
ಕೇಂದ್ರದಿಂದಕ್ಯೈಗೊಂಡಪ್ರಮುಖ ಸಂಶೋಧನಾ ಚಟುವಟಿಕೆಗಳು ಯಾವುವು; 


(ಆ) ಬ್ರಹ್ಮಾವರ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಜಮೀನಿನ ಗಡಿಯನ್ನು 
ಗುರುತಿಸಲಾಗಿದೆಯೇ; ಬೇಲಿಯನ್ನು ಹಾಕಲಾಗಿದೆಯೇ; ಒತ್ತುವರಿಯಾದ ಭೂಮಿಯ 
ವಿಸೀರ್ಣವೆಷ್ಟು; ಗಡಿ ಗುರುತಿಸಿ ಬೇಲಿಯನ್ನು ನಿರ್ಮಿಸದೇ ಇರುವುದರಿಂದ ಸಂಶೋಧನಾ 
ಕೇಂದ್ರದ ಭೂಮಿಯ ಒತ್ತುವರಿಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಬ್ರಹ್ಮಾವರ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಅಧೀನದಲ್ಲಿರುವ ವಿದ್ಯುತ್‌ 
ಮೋಟಾರ್‌ಗಳ ಸಂಖ್ಯೆ ಎಷ್ಟು; ಕಳೆದ ಮೂರು ವರ್ಷಗಳಲ್ಲಿ ಇವುಗಳ ನಿರ್ವಹಣಾ 
ವೆಚ್ಚವೆಷ್ಟು? (ಸ್ಥಾವರವಾರು, ವರ್ಷವಾರು ಮಾಹಿತಿಯನ್ನು ನೀಡುವುದು) 


